1205 (1158) 


ಶ್ರೀ ಘೋಟ್ಟೇಕರ 


(ಸ್ಥಳೀಯ ಸಂಸ್ಥೆಗಳ 


ಶ್ರೀಕಾಂತ ಲಕ್ಷ್ಮಣ 


[a] pe] 


ಉತ್ತರಿಸಬೇಕಾದ ದಿನಾಂಕ 


16.03.2021 


ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಸಚಿವರು 
ಕಸಂ|. oo . ಪ್ರಶ್ನೆ A ಉತ್ತರ. _ 
ಅ) | ಕಾರವಾರ ಜಿಲ್ಲೆಯ ವಿವಿಧ ತಾಲ್ಲೂಕುಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಎಂ-ಸ್ಯಾಂಡ್‌ 


ಇರುವ ಎಂ-ಸ್ಯಾಂಡ್‌ ಘಟಕಗಳು ಎಷ್ಟು ಈ 


ಘಟಕಗಳಿಂದ ಸಾರ್ವಜನಿಕರಿಗೆ. / ಸರ್ಕಾರಿ. 


ಘಟಕಗಳಿಗೆ ವರ್ಷದಲ್ಲಿ ಎಷ್ಟು ಟನ್‌ ಎಂ- 
ಸ್ಯಾಂಡ್‌ ವಿತರಿಸಲಾಗುತ್ತಿದೆ; (ತಾಲ್ಲೂಕುವಾರು 
ಜಿಲ್ಲಾವಾರು ಮಾಹಿತಿ ನೀಡುವುದು) 


ಘಟಕಗಳು ಇರುವುದಿಲ್ಲ. ಆದರೆ ಜಿಲ್ಲೆಯಲ್ಲಿ 
ಚಾಲ್ತಿಯಲ್ಲಿರುವ. ಕೆಲವು. -ಕಷರ್‌ ಘಟಕಗಳಿಂದ - ಅಲ್ಪ 
ಪ್ರಮಾಣದ ಎಂ-ಸ್ಯಾಂಡ್‌ ನ್ನು': ಉತ್ಪಾದಿಸಲಾಗುತ್ತಿದ್ದು, 
ವಾರ್ಷಿಕವಾಗಿ ಅಂದಾಜು 116702 ಮೆಟಿಕ್‌ ಟನ್‌ ಎಂ- 
ಸ್ಯಾಂಡ್‌ ಉತ್ಪಾದಿಸಲಾಗುತ್ತಿದೆ. | 
ತಾಲ್ಲೂಕುವಾರು ವಿವರ ಕೆಳಕಂಡಂತಿದೆ: 


ಕ್ರ ತಾಲ್ಲೂಕು ತಷರ್‌ ಎಂ-ಸ್ಯಾಂಡ್‌ 
ಸಂ. ಘಟಕದ ಉತ್ಪಾದನೆ 'ಪ್ರಮಾಣ 
ಸಂಖ್ಯೆ (ಮೆ.ಟನ್‌ ಗಳಲ್ಲಿ) 

1 ಕಾರವಾರ -01 - .. 180 

21 ಅಂತಾರಾ 02 9404 

3 ಜೋಯಿಡಾ 03 107118 

ಒಟ್ಟು 06 116702 
ಆ) | ಈ ಘಟಕಗಳಲ್ಲಿ. ಉತ್ಪಾದನೆಯಾಗುವ ಒಂದು ಎಂ-ಸ್ಯಾಂಡ್‌ ' ಕ್ರಷರ್‌ ಘಟಕಗಳಲ್ಲಿ ''ಉತ್ಪಾದನೆಯಾಗುವ 
ಟನ್‌ . ಎಂ-ಸ್ಯಾಂಡ್‌ಗೆ ಸರ್ಕಾರ ಎಂ-ಸ್ಕಾಂಡ್‌ ಗೆ ಸರ್ಕಾರದಿಂದ ಯಾವುದೇ ಮಾರುಕಟ್ಟೆ 
ನಿಗಧಿಪಡಿಸಿರುವ ದರವೇನು; ದರ ನಿಗದಿಪಡಿಸಿರುವುದಿಲ್ಲ. ಬದಲಿಗೆ ಎಂ-ಸ್ಕಾಂಡ್‌ 
ಉತ್ಪಾದಿಸಲು ಬಳಸುವ ಪ್ರತಿ ಟನ್‌. ಕಟ್ಟಡ ಕಲ್ಲು 
ಉಪಖನಿಜಕ್ಕೆ ರೂ.7/- ಗಳ ರಾಜಧನವನ್ನು 

ನಿಗದಿಪಡಿಸಲಾಗಿದೆ. 

ಇ) | ಕಳೆದ 3 ವರ್ಷಗಳಲ್ಲಿ ಕಾರವಾರ ಜಿಲ್ಲೆಯಲ್ಲಿ | ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಗಳು, 


ಎಷ್ಟು ಪ್ರಮಾಣದ ಎಂ-ಸ್ಕಾಂಡ್‌ ಮಾರಾಟ 


1994 ರಂತೆ ಕ್ರಷರ್‌ ಘಟಕದ ಮಾಲೀಕರು ರಾಜಧನ. 


ಮಾಡಲಾಗಿದೆ; ಹಾಗೂ ಯಾರಿಗೆ ಮಾರಾಟ 
ಮಾಡಲಾಗಿದೆ; ಆದ್ದರಿಂದ ಬಂದ 
ಮೊತ್ತವೆಷ್ಟು? (ಸವಿಸ್ತಾರ 


ವರದಿ ನೀಡುವುದು) 


ತಾಲ್ಲೂಕುವಾರು 


ಪಾವತಿಸಬೇಕಾಗಿರುವುದಿಲ್ಲ. ಆದರೆ ಕ್ರಷರ್‌ ಘಟಕದಲ್ಲಿ 
ಬಳಕೆ ಮಾಡುವ ಕಚ್ಚಾ ಕಟ್ಟಡ ಕಲ್ಲಿಗೆ ಕಲ್ಲುಗಣಿ 
ಗುತ್ತಿಗೆದಾರರಿಂದ ರಾಜಧನ ಪಾವತಿಯಾಗುತ್ತದೆ. 


-2- | pK 


ಈ ರೀತಿ ಕಲ್ಲುಗಣಿ ಗುತ್ತಿಗೆದಾರರಿಂದ ರಾಜಧನ 
ಪಾಪತಿಯಾಗಿರುವ ಉಪಖನಿಜವನ್ನು ಕ್ರಷರ್‌ ಘಟಕದ 
ಮಾಲೀಕರುಗಳು ಖರೀದಿಸಿ ಸ್ಫೋನ್‌ ಕ್ರಷರ್‌ ಘಟಕದಲ್ಲಿ 


[e) 


ಸಂಸ್ಕರಿಸಿದ ಕಟ್ಟಡ ಕಲ್ಲಿನ ಉತ್ಪನ್ನಗಳನ್ನು ಸೆಕೆಂಡ 
ಖನಿಜ ರವಾನೆ ಪರವಾನಿಗೆ. ಪಡೆದು ಸಾಗಾಣಿಕೆ 


ಮಾಡಬೇಕಾಗಿರುತ್ತದೆ. 


 ಸ್ಫೋನ್‌ ಕ್ರಷರ್‌ ಘಟಕದ". ಮಾಲೀಕರು ಎಂ-| 


|ಸ್ವಾಂಡ್‌ ಸಾಗಾಣಿಕೆ. ಮಾಡಲು ರಾಜಧನ 
| ಪಾವತಿಸುವುದಿಲ್ಲ. ವಂ-ಸ್ಕಾಂಡ್‌ ಘಟಕದ ಮಾಲೀಕರು 


ಎಿಂ-ಸ್ಕಾಂಡ್‌ .ಮ್ಸೆ; ಸಾರ್ವಜನಿಕರಿಗೆ. ಮತ್ತು ಸರ್ಕಾರಿ 


| ಕಾಮಗಾರಿಗಳಿಗೆ ಮಾರಾಟ ಮಾಡುತಿರುತ್ತಾರೆ. 


\ ಸಂಖ್ಯೆ ಸಿಐ 174 ಎಂಎಂಎನ್‌: 2021 


(ಮುರು ನಿರಾಣಿ) 
ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


